ಪರ್ವತಗಳಲ್ಲಿ ಪರಿಸರ ಶಿಕ್ಷಣ | ಮಾರ್ಫಾ ಫೌಂಡೇಷನ್‌ 


ಮಾಧುರ್ಯ ಬಾಲನ್‌ 


ನೇಪಾಳದಲ್ಲನ ಕಅಗಂಡಕಿ ನದಿ ಕಣಿವೆಯ ಮಧ್ಯದಲ್ಲರುವ 
ಬೆರಗುಗೊಆಸುವಂತಹ ಸುಂದರ ಹಳ್ಳಿಯಾದ ಮಾರ್ಫಾದಲ್ಲಿ 
ಜನ ಹೆಚ್ಚಿನ ಸಮಯ ಮನೆಯೊಳಗಿರುವುದು ಸಾಮಾನ್ಯವೇನಲ್ಲ. 
ಮಾರಾ ಹಳ್ಳಿಯಲ್ಲಿ 2೦16ರ ಆರಂಭವಾದ ರೋಸ್‌ಹಿಪ್ಟ್‌ 
ಸೆಂಟರ್‌ ಫಾರ್‌ ಕ್ರಿಯೇಟವ್‌ ಲರ್ನಿಂಗ್‌' ಕೇಂದ್ರದಲ್ಲಿ 
(Rosehips Centre for Creative Learning) ಆರಂಭಕ 
ಕಲಕೆಯ ಪಧ್ಧತಿಯಲ್ಲ ಪರಿಸರ ಶಿಕ್ಷಣ ಮತ್ತು ಶಿಕ್ಷಣದಲ್ಲ ಪರಿಸರ 
ಒಂದು ಪ್ರಮುಖ ಅಂಶವಾಗಿದೆ. ಪ್ರಯೋಗಗಳ ಮೂಲಕ 
ವಿಷಯಗಳ ಬದ್ಗೆ ಕುತೂಹಲ, ಮೆಚ್ಚುಗೆ ಮತ್ತು ಬೆರಗು 
ಮೂಡಿಸುವಂತಹ ರಚನಾತ್ಮಕ ಯೋಜನೆಗಳ ಮೂಲಕ 
ಕಅಯುವ ಕ್ರಮವನ್ನು ದೊಡ್ಡ ಮಕ್ಕಳ ಕಲಕೆಯ ಪಧ್ಧತಿಯಲ್ಲ 
ಮಾರಾ ಫೌಂಡೇಷನ್‌ ಅಳವಡಿಸಿಕೊಂಡಿದೆ. ಸುತ್ತಅನ 
ಭೌಗೋಆಕ ಲಕ್ಷಣಗಳು ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳುಳ್ಳ 
ವಿಷಯಗಳನ್ನು ಜೋಡಿಸುವುದು. ಸ್ಥಳೀಯ ಸಾಮರ್ರಿಗಳನ್ನು 
ಬಳಸುವುದು ಮತ್ತು ತ್ಯಾಜ್ಯವನ್ನು ರಚನಾತ್ಕಕವಾಗಿ ಮರುಬಳಕೆ 
ಮಾಡುವುದು ಈ ಎಲ್ಲವನ್ನೂ ಒಳಗೊಳ್ಳುವುದು ಪಧ್ಧತಿಯ 
ಭಾಗವಾಗಿದ್ದಿತು. ಫೌಂಡೇಷನ್‌, ಸುತ್ತಅನ ಹಳ್ಳಿಯ ಜೀವನ 
ಕ್ರಮವನ್ನು ಗೌರವಿಸಿ ಅದರಿಂದ ಸ್ಪೂರ್ತಿ ಪಡೆದಿತ್ತು. 


ಒಂದು ಸಣ್ಣ ಚಿತ್ರ ಬರಹವಿದೆ. ಅದರಲ್ಲ ಎರಡು ಮೀನಿನ 
ಮರಿಗಳು ನೀರಿನಲ್ಲ ಶಜುತ್ತಿದ್ದು, ಹಿರಿಯ ಮೀನೊಂದನ್ನು 
ಭೇಟ ಮಾಡುತ್ತವೆ. ಆಗ ಹಿರಿಯ ಮೀನು 'ಶುಭೋದಯಗಳು 
ಮಕ್ಕಳೇ, ನೀರು ಚೆನ್ನಾಗಿದೆಯಾ?' ಎಂದು ಕೇಳುತ್ತದೆ. ಆ 
ಮೀನಿನ ಮರಿಗಳು ಸುಮ್ಮನೆ ತಲೆ ಅಲ್ಲಾಡಿಸಿ ಮುಂದೆ 
ಹೋಗುತ್ತವೆ. ಕೆಲವು ಕ್ಷಣದ ನಂತರ ಒಂದು ಮರಿಯು 
ಮತ್ತೊಂದು ಮರಿಯನ್ನು 'ನೀರು ಎಂದರೆ ಏನು' ಎಂದು 
ಕೇಳುತ್ತದೆ. ನಮ್ಮ ಸುತ್ತಅನ ಸರ್ವೇಸಾಮಾನ್ಯ ಸಂಗತಿಯನ್ನು 
ನಾವು ಗುರುತಿಸದೇ ಇರುವುದನ್ನು ಈ ಕಥೆಯು ಸೂಚಿಸುತ್ತದೆ. 
ಉತ್ತಮ ಶಿಕ್ಷಣವು ಮತ್ತೊಂದು ದೃಷ್ಟಿಕೋನದಿಂದ 
ಗಮನಿಸುವುದನ್ನು ಕಅಸುತ್ತದೆ ಮತ್ತು ನಾವು ಹೀಗೇ ಎಂದು 
ಭಾವಿಸುವ ಎಷ್ಟೋ ವಿಷಯಗಳನ್ನು ಮೆಚ್ಚುವ ಮತ್ತು 
ವಿಶ್ಲೇಷಣಾತ್ಮಕವಾಗಿ  ಗಮನಿಸುವಂತಹ ಸಾಮರ್ಥ್ಯವನ್ನು 
ನಮ್ಮಲ್ಲ ತುಂಬುತ್ತದೆ. 


ಮಾರಾ ಹಳ್ಳಿಯ ಸುತ್ತಅನ ಈ ಅನನ್ಯ ನೈಸರ್ಗಿಕ 
ಸೌಂದರ್ಯವು ವಿವಿಧ ತಲೆಮಾರಿನೊಂದಿಗೆ ಶಿಕ್ಷಣ, ಮೌಲ್ಯಗಳು 
ಮತ್ತು ಜೀವನ ಶೈಲ ಅಥವಾ ದೈನಂದಿನ ಅಭ್ಯಾಸಗಳನ್ನು 
ಆಧರಿಸಿ ಅವರ ವಿಶಿಷ್ಟ ಸಂಬಂಧಗಳಗೆ ಸ್ಪೂರ್ತಿಯ 
ಸೆಲೆಯಾಗಿದೆ. ಹಿಂದಿನ ತಲೆಮಾರಿನ ಜೀವನ ಪಧ್ಧತಿಯಲ್ಲ 


ಪ್ರಕೃತಿಯೊಂದಿಗಿನ ಸಮತೋಲನವು ಅಡಕವಾಗಿತ್ತು ಮತ್ತು 
ಹೊರ ಪ್ರಪಂಚದ ಮೇಅನ ಅವಲಂಬನೆ ಅಥವಾ ಮಧ್ಯಪ್ರವೇಶ 
ಅತಿಕಡಿಮೆ ಇತ್ತು. ಭೂಪ್ರದೇಶ, ಯತುಮಾನಗಳು, ಮತ್ತು 
ಹಳ್ಳಿಯ ಕಾಡಿನ ಅಭ್ಯಾಸಗಳು ಇವುಗಳ ಬಧ್ದೆ ಆಕವಾದ 
ಜ್ಞಾನವನ್ನು ಅವರು ಹೊಂದಿದ್ದರು. ಕಾಲ ಸರಿದಂತೆ ರಾಜ್ಯದ 
ಗಡಿಗಳ ರಚನೆ ಆಲುತು, ಶಿಕ್ಷಣ, ಸಾರಿಗೆ ಮತ್ತು ಹೊರ ಜಗತ್ತಿಗೆ 
ಹೆಚ್ಚು ತೆರೆದುಕೊಂಡದ್ದು ಹಾಗೂ ಪ್ರವಾಸಿಗರೊಂದಿಗಿನ 
ಒಡನಾಟಗಳು ಮುಂತಾದವುಗಳ ಕಾರಣದಿಂದ ಹಿಂದಿನ 
ತಲೆಮಾರು ಕೂಡ ತಮ್ಮ ಸಾಂಪ್ರದಾಯಿಕ ಜೀವನಶ್ಯೇಅ ಮತ್ತು 
ಜೀವನೋಪಾಯವನ್ನು ಬದಲಾಯುಸಿಕೊಳ್ಳಬೇಕಾಯುತು. 
ಇದರಿಂದಾಗಿ ಹೋಂ-ಸ್ಟೇಗಳನ್ನು ನಡೆಸುವುದು, ಸೇಬನ 
ತೋಟ ಮಾಡುವುದು, ಗಿಡಮೂಲಆಕೆಗಳನ್ನು ಬೆಳೆಯುವುದು 
ಇತ್ಯಾದಿಗಳೆಡೆಗೆ ಹೊರಳದರು. ಅವಿ, ಸಾಮಾಜಕ 
ಮಾಧ್ಯಮಗಳು ಮುಂತಾದವುಗಳ ಮೂಲಕ ಹೊರ ಜಗತ್ತಿಗೆ 
ತೆರೆದುಕೊಂಡಿರುವ ಹೊಸ ತಲೆಮಾರು ಹೊಸ ಆಕಾಂಕ್ಷೆಗಳನ್ನು 
ಹೊಂದಿದ್ದು ಅವು ನಿಸರ್ಗ ಕೇಂದ್ರಿತ ಜೀವನ ಕ್ರಮದೊಡನೆ ಅತಿ 
ಕಡಿಮೆ ಅಥವಾ ಯಾವುದೇ ಬೆಸುಗೆ ಹೊಂದಿಲ್ಲ. 


ಪಟ್ಟಣಗಳಲ್ಲ ನೆಲೆಸಿರುವ ಕುಟುಂಬಗಳಗೂ ಮತ್ತು ಕೃಷಿ 
ಆಧಾರಿತ ಜೀವನ ನಡೆಸುತ್ತಿರುವ ಕುಟುಂಬಗಳಗೂ ನಡುವೆ 
ಪ್ರಾಬಲ್ಯ, ಗೌರವ, ಹಣ ಮತ್ತು ಅವಕಾಶಗಳ ಲಭ್ಯತೆ 
ಇವುಗಳಲ್ಪರುವ ತಾರತಮ್ಯವು ಬಹಳಕವಿರುವಾಗ ಈ 
ವೈರುಧ್ಯವನ್ನು ಸಂಭಾಅಸುವುದು ಸುಲಭವೇನಲ್ಲ. 


ಫೌಂಡೇಷನ್‌ ತನ್ನ ಕೆಲಸವನ್ನು ಈ ವೈರುಧ್ಯಗಳ ಆಧಾರದ 
ಮೇಲೆ ಕಣ್ಟಕೊಳ್ಳುತ್ತಾ, ಸ್ಥಳೀಯ ಆಚರಣಿಗಳು ಹೊಂದಿರುವ 
ಜ್ಞಾನದೊಡನೆ - ಪಾರಂಪರಿಕ ಕೃಷಿ. ಹಬ್ಬಗಳು ಮತ್ತು 
ತಲೆಮಾರುಗಳ ನಡುವಿನ ಸಂಬಂಧಗಳಲ್ಲರುವ ಜ್ಞಾನದೊಡನೆ 
ಬೆಸೆಯುವ ದಾರಿಗಳನ್ನು ಹುಟ್ಟು ಹಾಕುವುದರಲ್ಲ ನಿರತವಾಗಿದೆ. 
ಸಾಂಪ್ರದಾಯಿಕ ಶಿಕ್ಷಣದಲ್ಲ ಇವುಗಳಗೆ ಪ್ರಾಮುಖ್ಯತೆಯನ್ನು 
ನೀಡುವುದಿಲ್ಲ. ಫೌಂಡೇಷನ್‌ ಮಕ್ಕಳಗೆ ಕಲಕೆಯಲ್ವ 
ತಲ್ಲೀನರಾಗುವಂತಹ ಕೆಲವು ಸಾಧನಗಳನ್ನು ನೀಡಿತು. 
ಉದಾಹರಣೆಗೆ ಜಗತ್ತಿನೆಲ್ಲೆಡೆಯ ಸಚಿತ್ರ ಮಕ್ಕಳ ಪುಸ್ತಕಗಳು. 
ಪರ್ಯಾಯ ಶಿಕ್ಷಣ ಮಾದರಿಗಳನ್ನು ಬಳಸುವುದರಲ್ಲಿ 
ಪರಿಣತರಾದ ಶಿಕ್ಷಕರು ಮತ್ತು ಸಮಸ್ಯೆ ಪರಿಹಾರವನ್ನು ಬೇಡುವ 
ಸೃಜನಾತ್ಯಕ ಅಭ್ಯಾಸಗಳು ಮತ್ತು ಕೈಗಳನ್ನು ಬಳಸಿ ಕೆಲಸ 
ಮಾಡುವುದು ಮುಂತಾದವು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 23 


ಮಾರ್ಫಾ ಹಳ್ಳಯಲ್ಲ ಮೂಲ ನಿವಾಸಿಗಳು ಮತ್ತು ಇತ್ತೀಚೆಗೆ 
ವಲಸೆ ಬಂದು ವಸತಿ ಹೂಡಿದ ಸಮುದಾಯಗಳ ನಡುವೆ 
ಭನ್ನತೆಯುದ್ದು, ಅದು ಗ್ರಾಮದ ಪ್ರಜಾಪ್ರಭುತ್ವ. ಭೂ ಒಡೆತನ 
ಹಾಗಾಗಿ ಕುಟುಂಬದ ಸಂಪತ್ತು ಇವುಗಳಲ್ಲ ಮುಖ್ಯ ಪಾತ್ರ 
ವಹಿಸುತ್ತದೆ. ಹಬ್ಬಗಳು ಮತ್ತು ಕಾರ್ಯಕ್ರಮಗಳ ಹೊರತಾಗಿ 
ಹಳ್ಳಯಲ್ಲ ಸಾಮಾನ್ಯವಾಗಿ, ಸಾಂಸ್ಕೃತಿಕವಾಗಿ ಬೆರೆಯದ 
ಕುಟುಂಬಗಳ ಈ ಮಕ್ಷಳಗೆ ಶಿಶುವಿಹಾರವು ಒಬ್ದಾಗಿ ಬೆರೆತು 
ಆಡುವ, ಉಣ್ಣುವ. ಕಅಯುವ (ಮತ್ತು ಮಲಗುವ) ಒಟ್ಟನಲ್ಲ 
ಎಲ್ಲರೂ ಒಳಗೊಳ್ಳುವ ತಾಣವಾಗಿದ್ದಿತು. ಶಿಶುವಿಹಾರದಲ್ಲಿ 
ಮೂರು ಹಂತಗಳದ್ದವು. ಪ್ಲೇ ಗ್ರೂಪ್‌. ಎಲ್‌ಕೆಜ ಮತ್ತು 
ಯುಕೆಜ. ಅವರ ಕಅಕೆಯ ತಾಣಗಳಲ್ಲ ಶಿಶುವಿಹಾರದ ಕಟ್ಟಡ. 
ಉದ್ಯಾನ, ಗ್ರಾಮದ ಹೊಲಗದ್ದೆ, ಸಣ್ಣ ತೊರೆ, ಹಳ್ಳಯಲ್ಲರುವ 
ತೋಟಗಾರಿಕಾ ಕೇಂದ್ರ ಮತ್ತು ಹಳ್ಳಯ ಬಯಲು ಎಲ್ಲವೂ 
ಸೇರಿದ್ದವು. ಕೊನೆಯ ಎರಡು ಈ ಪುಟ್ಟ ಮಕ್ಕಳಗೆ ದೂರದ ನಡಿಗೆ 
ಎನಿಸಿ ಅವು ಹೊರಸಂ೦ಚಾರ ಎನಿಸಿಕೊಳ್ಳುತ್ತಿದ್ದವು. 


ಆಟದ ಗುಂಪು 


2-3 ವರ್ಷದ ಮಕ್ಕಳ ಈ ಗುಂಪಿನಲ್ಪ ಮಣ್ಣಿನಲ್ಲ ಆಡುವುದು 
ಒಂದು ಮುಖ್ಯ ಭಾಗವಾಗಿದೆ. ಯಾವೆಲ್ಲ ಪ್ರಕ್ರಿಯೆಯಲ್ಲ 
ಮಕ್ಕಳನ್ನು ತೊಡಗಿಸಿಕೊಳ್ಳಲು ಸಾಧ್ಯವೋ ಅಲ್ಲೆಲ್ಲ ಮಕ್ಕಳನ್ನು 
ತೊಡಗಿಸಿಕೊಂಡೆವು - ನದಿಪಾತ್ರದಿಂದ ಮತ್ತು ಬೆಟ್ಟದ 
ತಪ್ಪಅನಿಂದ ವಿವಿಧ ಬಗೆಯ ಜೇಡಿಮಣ್ಣನ್ನು ಕಲೆ 
ಹಾಕುವುದರಿಂದ ಹಿಡಿದು ಅವನ್ನು ಬಳಕೆಗೆ 
ಸಿದ್ದದೊಳಸುವವರೆಗೆ. ದೇಹದ ಭಾಗಗಳು, ಕುಟುಂಬದ 
ಸದಸ್ಯರು. ಬೆಟ್ಟ ಗುಡ್ಡಗಳು ಮತ್ತು ಮರಗಳು ಹೀಗೆ ವಿವಿಧ 
ವಿಷಯಗಳ ಬಣ್ಣೆ ಮಾತನಾಡಲು ನಾವು ಜೇಡಿ ಮಣ್ಣನ್ನು ಒಂದು 
ಸಾಧನವಾಗಿ ಬಳಸಿದೆವು. ಮಕ್ಕಳು ಆಲಅಸಲು, ಕಲ್ತಸಿಕೊಳ್ಳಲು 
ಮತ್ತು ಪ್ರ್ನಿಸಲು ಸಹಾಯವಾಗುವ ಹಾಣೆ ವಿವಿಧ ರೀತಿಗಳಲ್ಲಿ 
ನಾವು ವಿಷಯಗಳನ್ನು ಮಕ್ಕಳಗೆ ಪರಿಚಯುಸಿದೆವು. ಸಂಗ್ರಹಣ 
ನಡಿಗೆಗಳು (Collection walks) ಅವರ ಕಲಅಕೆಯ ಒಂದು 
ಮುಖ್ಯ ಭಾಗವಾಗಿವೆ. ಈ ವಯಸ್ಸಿನ ಮಕ್ಕಳು ಸೂಕ್ಷ್ಯ 
ವಿಷಯಗಳನ್ನು ಗಮನಿಸುತ್ತಾರೆ. ಪದಗಳಗೆ ಪೂರ್ವ ಕಅಕೆಯು 
(Pre-verbal learning) ಬೆಳವಣಿಗೆ ಹಂತದ ಒಂದು 
ಪ್ರಮುಖ ಭಾಗವಾಗಿದ್ದು, ಗಮನಿಸುವಿಕೆ ಮತ್ತು ಪ್ರರ್ಶಗಳ 
ಮೂಲಕ ಅತಿ ಹೆಚ್ಚು ಕಲಕೆ ಆಗುತ್ತಿರುತ್ತದೆ. ಆಕಾಶ, ಮೋಡಗಳ 
ಬದಲಾಗುವ ವಿನ್ಯಾಸಗಳು, ಹಳ್ಳಯಲ್ಲನ ದೊಡ್ಡ ಪ್ರಾಣಿಗಳಾದ 
ಹಸು, ಕುದುರೆ, ಕತ್ತೆಗಳು ಮುಂತಾದವು ಮಕ್ಕಳ ಕಲಕೆಯ 
ವಿಷಯಗಳಲ್ಲ ಸೇರಿದ್ದವು. 


ಎಲ್‌ಕೆಜಿ 


3-4 ವಯಸ್ಸಿನ ಮಕ್ಕಳು ತಮ್ಮ ಪದ ಸಂಪತ್ತಿಗೆ ಹೊಸ ಹೊಸ 
ಪದಗಳನ್ನು ಸೇರಿಸಲು ಸದಾ ಕಾಲ ಉತ್ತುಕರಾಗಿರುತ್ತಾರೆ. 
ಪ್ರಶ್ನೆಗಳಗೆ ಉತ್ತರಗಳನ್ನು ಹುಡುಕುತ್ತಿರುತ್ತಾರೆ ಹಾಗೂ 
ಕೆಲವೊಮ್ಮೆ ತಮ್ಮ ಪರಿಶ್ರಮಕ್ಕೆ ತಕ್ಷಣದ ಸಮ್ಮತತೆಯನ್ನು 


Ep 


ಬಯಸುತ್ತಿರುತ್ತಾರೆ. ಒಂದು ಕಅಕಾ ವಾತಾವರಣದಲ್ಲ ಅವರು 
ತಮ್ಮ ಸುತ್ತಅನ ಎಲ್ಲದರೊಡನೆ ಮಾತಿನ ಮೂಲಕ ಸಕ್ರಿಯವಾದ 
ಸಂಬಂಧ ಬೆಳೆಸುತ್ತಿರುತ್ತಾರೆ ಮತ್ತು ಅದನ್ನು 
ಗುರುತಿಸುತ್ತಿರುತ್ತಾರೆ. 


ಈೇ ಗುಂಪಿಗೆ ಉದ್ಯಾನವು ಕಲಕೆಯ ಒಂದು ಸುಂದರ 
ತಾಣವಾಗಿದ್ದಿತು. ನಾವು ಅವರನ್ನು ಕೇವಲ ಜೀಜ ಬತ್ತಲು. 
ಸಸಿಗಳನ್ನು ನೆಡಲು ಅಷ್ಟೇ ಬಳಸಿಕೊಳ್ಳದೆ ಅವರ ಆ 
ಅನುಭವವನ್ನು ಜೀವನಚಕ್ರದ ಪರಿಕಲ್ಪನೆ ಮತ್ತು ಅವರಿಗೆ 
ಕಾಣುವ ಜೀವಿಗಳಾದ ಎರೆಹುಳಗಳು. ಚಿಟ್ಟೆಗಳು. ಜೇನು ಮತ್ತು 
ಮಣ್ಣು ಹುಳುಗಳ ನಡುವಿನ ಸಂಬಂಧಗಳ ಬಣ್ಣೆಯೂ 
ಅರಿತುಕೊಳ್ಳಲು ಬಳಸಿದೆವು. ಮತ್ತು ಇವುಗಳನ್ನು ಬಳಸಿ ಹೊಸ 
ಪದಸಂಪತ್ತನ್ನು ಮತ್ತು ಸಂಖ್ಯೆಗಳನ್ನು 
ಬಳಸಿದೆವು. 


ಹೇಳಕೊಡಲು 


ಉದಾಹರಣೆಗೆ ನಾವು ಮೊದಲಗೆ ಒಂದು ಕಥೆಯ ಮೂಲಕ 
ಸಾಮಾನ್ಯವಾಗಿ ತಿನ್ನುವ ಸಸ್ಯವನ್ನು ಪರಿಚಂುಸಿ ಮಕ್ಕಳಿಗೆ 
ಅದರ ಬಣ್ಣೆ ಅವರು ಏನು ತಿ೪ದಿದ್ದಾರೆ ಎಂಬುದರ ಬಧ್ಣೆ 
ಪ್ರಶ್ನೆಗಳನ್ನು ಕೇಆದೆವು. ಅವರದನ್ನು ಎಲ್ಲ ನೋಡಿದ್ದರು, ಅದನ್ನು 
ಮನೆಯ ಅಡುಗೆಯಲ್ಲಿ ಬಳಸಿದಾಗ ಅವರಿಗೆ ಅದು 
ಇಷ್ಟವಾಗಿತ್ತೇ ಇತ್ಯಾದಿ. ಖುತುಮಾನಕ್ಕೆ ಅನುಸಾರವಾಗಿ ನಾವು 
ಅದರ ಜೀಜ. ಎಲೆಗಳು, ತರಕಾರಿಗಳು ಅಥವಾ ಹಣ್ಣುಗಕೊಡನೆ 
ಚಟುವಟಕೆಗಳನ್ನು ಮಾಡಿದೆವು. ಇದು ಕರಕುಶಲ, ಅಡುಗೆ, 
ಚಿತ್ರರಚನೆ, ಅಥವಾ ಹೊಂದಿಸುವ ಚಟುವಟಕೆ ಆಗಿರಬಹುದು. 
ವಿವಿಧ ಜೀಜಗಳನ್ನು ಮೊಳಕೆ ಬರಿಸಲು ಮಕ್ಕಳು ತಮ್ಮದೇ 
ಬಟ್ಟಲುಗಳನ್ನು ಹೊಂದಿದ್ದರು. ಇದರ ಮೂಲಕ ಅವರಿಗೆ ಕೆಲವು 
ಜಜಗಳು ಮೊಳೆಯಲು ಎರಡು ಮೂರು ವಾರಗಳು 
ಬೇಕಾಗುತ್ತದೆ, ಆದರೆ ಕೆಲವು ಮೊಳಕೆ ಒಡೆಯುವುದೇ ಕಷ್ಟ 
ಎಂಬ ಗ್ರಹಿಕೆ ಉಂಬಾಲುತು. ಎರಡನೆಯದರಲ್ಲನ ನಿರಾಶೆಯು 
ನಂತರ ಇತರೆ ಬೀಜಗಳು ಮೊಳಕೆ ಒಡೆಯುವುದನ್ನು. ಅವುಗಳು 
ಗಿಡವಾಗುವುದನ್ನು ನೋಡುವುದರ ಆನಂದದ ಮೂಲಕ 
ತಣಿಯಲ್ಲಟ್ಟತು. 


ಯುಕೆಜಿ 


4-5 ವಯಸ್ಸಿನ ಸ್ವಲ್ಲ ದೊಡ್ಡ ಮಕ್ಷಳ ಗುಂಪಿನಲ್ಲ ಭಾಷಾ 
ಕಅಕೆಯ ಮೇಲೆ ಹೆಚ್ಚು ಗಮನ ನೀಡಲಾಗಿತ್ತು. 
ಸಾಂಪ್ರದಾಯಕವಾಗಿ ಮೊದಲು ನೇಪಾಆ ಭಾಷೆಯನ್ನು ಕಅತ 
ನಂತರ ಅವರಿಗೆ ಇಂದ್ಲೀಷ್‌ ಭಾಷೆಯನ್ನು 
ಪರಿಚಯುಸಲಾಯುತು. 


ಈ ಮಕ್ಕಳ ಕಲಕೆಯ ತಾಣಗಳು ಹಳ್ಳಯ ಬಯಲು, 
ಹೊರಸಂಚಾರ ಮತ್ತು ತೋಟಗಾರಿಕಾ ಕೇಂದದವರೆಗೂ 
(ಹಳ್ಜಯ ಎಲ್ಲರ ಆಡುಮಾತಿನಲ್ಲ ಫಾರ್ಮ್‌ ಎಂದು 
ಕರೆಯಲ್ಪಡುತ್ತಿದ್ದ) ವಿಸ್ನರಿಸಿದವು. ಈ ತೋಟಗಾರಿಕಾ 
ಕೇಂದ್ರದಲ್ಲಯೇ ಎಲ್ಲ ಹಳ್ಳಯವರೂ ಜೀಜಗಳು. ಸಸಿಗಳು 


ಮತ್ತು ತರಕಾರಿಗಳನ್ನು ಬರೀದಿಸುತ್ತಾರೆ. ಈ ತೋಟಗಾರಿಕಾ 
ಕೇಂದ್ರದ ಭೇಟಗಳು ಅವರನ್ನು ಕೃಷಿಯ ವಿವಿಧ ಅಂಶಗಳಲ್ಲಿ 
ತೊಡಗಿಸಿದ್ದಲ್ಲದೇ ತಮ್ಮ ಪೋಷಕರ ಮತ್ತು ಹಿರಿಯರ ವೃತ್ತಿಗೆ 
ಒಂದು ಸಾಂಸ್ಥಿಕ ಒಪ್ಪಿಗೆಯನ್ನೂ ನೀಡಿ ಗೌರವ ಭಾವನೆಯನ್ನು 
ಮೂಡಿಸಿದವು. 

ಈ ವಯಸ್ಸಿನಲ್ಲ ಮಕ್ಕಳು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು 
ಕಾತರರಾಗಿರುತ್ತಾರೆ. ಕೋಕ - ಕುರಿಗಳನ್ನು ಸಾಕುವ 
ಮನೆಗಳಲ್ಪನ ಬಹಳಷ್ಟು ಮಕ್ಷಳು ಕೋಳ ಮರಿಗಳ ಅಥವಾ 
ಆಡುಗಳ ಆರೈಕೆ ಮಾಡುವ, ಆಹಾರ ನೀಡುವ ಜವಾಬ್ದಾರಿಯನ್ನು 
ತೆಗೆದುಕೊಂಡಿದ್ದರು. ಹಾಗಾಗಿ ಯುಕೆಜಯಲ್ಲ ಮನೆಗಳ 
ಭೇಟಗಳನ್ನು ಒಂದು ಪ್ರಮುಖ ಕಲಕೆಯ ಭೇಟಗಳನ್ನಾಗಿ 
ಯೋಜಸಲಾಗಿದ್ದಿತು. 


ಹೊಲಗದ್ದೆಗಳೂ ಕಲಕೆಯ ಮತ್ತೊಂದು ಪ್ರಮುಖ 
ತಾಣವಾಗಿದ್ದವು. ಸಾಂಪ್ರದಾಯಕ ಸರದಿ ಕೃಷಿ ಪದ್ಧತಿಯನ್ನು 
ಬಳಸುವ ಒಂದು ಹಳ್ಳಯಾಗಿ ವಿವಿಧ ಖಯತುಮಾನಗಳಲ್ಲ ಅಲ್ಲನ 
ಹೊಲಗಳಲ್ಪ ನಡಿಗೆಗಳು ಬಣ್ಣಗಳಲ್ಲನ ಅದ್ಭುತ 
ಬದಲಾವಣೆಗಳನ್ನು ಕಣ್ಣಿಗೆ ಕಣ್ಷಕೊಡುತ್ತಿದ್ದವು - ಜಗುರು 
ಸಸಿಗಳ ತಾಜಾ ಹಸಿರಿನಿಂದ ಹಿಡಿದು ಬಾಲ೯ಯ ರಸವತ್ತಾದ 


ಚಿನ್ನದ ಬಣ್ಣ. ಹುರುಳಯ  ಕಣ್ಣೆಕೆಯುವ ನಸುಗೆಂಪು, 
ಚಳಗಾಲದ ಗಾಢಹಸಿರು, ಆಲೂಗೆಡ್ಡೆಯ ಆಕರ್ಷಕ 
ಚಿಕ್ಕಹೂವುಗಳು ಈ ಎಲ್ಲದರವರೆಗೆ. ಹೊಲಗದ್ದೆಗಳಲ್ಪನ 


ಚಟುವಟಕೆ ಮತ್ತು ನಡಿಗೆಯನ್ನು ಮಕ್ಕಳು ಬಹಳ 
ಆನಂದಿಸುತ್ತಿದ್ದರು. ಅವರ ವೇಳಾಪಟ್ಟಯಲ್ಲದ್ದ ಮತ್ತೊಂದು 
ಪ್ರಮುಖ ಭಾಗವೆಂದರೆ ವಿದ್ಯಾರ್ಥಿಗಳು ಪಶ್ನೆಗಳಗೆ ಉತ್ತರ 
ಪಡೆಯುವ ಚಟುವಟಕೆಗಳು ಮತ್ತು ಅಭ್ಯಾಸಗಳು - 
ಕಂಬಳಹುಳ ಹೇಗೆ ಚಲ್ಲೆಯಾಗುತ್ತದೆ? ನಾಯಿ ಅಥವಾ ಬೆಕ್ಕು 
ಹೇಗೆ ಮರಿ ಹಾಕುತ್ತದೆ? ನಾವೇಕೆ ಮೊಟ್ಟೆ ಇಡಲು ಆಗುವುದಿಲ್ಲ? 
ಇತ್ಯಾದಿ. 


ಕೊನೆ ಟಿಪ್ಪಣಿ: 
i http://marphafoundation.org/kindergarten/ 
ii htip://marphafoundation.org/ 


ಉಪಸಂಹಾರ 


ಶಿಕ್ಷಕರಾಗಿ ನಮ್ಮ ಮುಖ್ಯ ಗುರಿಯೆಂದರೆ ಮಕ್ಕಳು 
ಕುತೂಹಲಭರಿತ, ಸ್ರೈರ್ಯಸ್ಥರಾದ, ಅಭವ್ಯಕ್ತಿ ಸಾಮರ್ಥ್ಯವುಳ್ಳ. 
ಸಂವೇದನಾಶೀಲರಾದ ಮತ್ತು ವಿವೇಕಿಗಳಾದ ತಮ್ಮದೇ 
ಮುಂದುವರಿದ ಅವತಾರಗಳಾಗಿ ಬೆಳೆಯುವುದು. ಮಾರ್ಫಾದಲ್ಲ 
ಕೆಲಸ ಮಾಡುವಾಗ ನಮ್ಮ ಬದುಕಿನ ಮೂಲ ಬಂದುವೆಂದರೆ 
ಒಬ್ಬರು ಬದುಕುವ ಸ್ಥಳದಲ್ಲ ತಾವೂ ಇಲ್ಲಿಯವರೇ ಎಂಬ 
ಭಾವನೆಯನ್ನು ಬೆಳೆಸಿಕೊಳ್ಳುವುದು ಮತ್ತು ತಮ್ಮ ಸುತ್ತಅನದಕ್ಕೆ 
ಮುಕ್ತ ಪ್ಲಂದನೆಯನ್ನು ಹೊಂದುವುದು. ಉದಾಹರಣಿಗೆ ಅಲ್ಲನ 
ಜೀವಿಗಳು ಮತ್ತು ಯತುಮಾನಗಳು. ನಮ್ಮ ಸಂಸ್ಕೃತಿಯಲ್ಲ 
ವಿವಿಧ ತಲೆಮಾರುಗಳನ್ನು ಬೆಸೆಯುವ ಹಾಗು ಸ್ವಪಶ್ಞೆ ಮತ್ತು 
ಸ್ವಂತಿಕೆಗಳನ್ನು ಗಟ್ಟಗೊಆಸುವ ನೂಲುಗಳವು. ಪ್ರಕೃತಿಬು೦ದ 
ಅರ್ಥಪೂರಿತ ಕಲಕೆಯನ್ನು ಒಳಗೊಂಡಿರುವ ಶಿಕ್ಷಣವು ನಮ್ಮ 
ಬದುಕುಗಳನ್ನು ಶ್ರೀಮಂತಗೊಳಸುತ್ತದೆ. ಪದಗಳಾಚೆಗೆ ನಮ್ಮ 
ನೆನಪಿನಲ್ಪರುವ ಚಿತ್ರಣಗಳು ಮತ್ತು ಕಾಲದ ವೈಯಕ್ತಿಕ 
ರಹಿಕೆಯು ಮಕ್ಕಳ ಬೆಳವಣಿಗೆಯನ್ನು 
ಸುಗಮಗೊಳಸುತ್ತವೆ. 


ಸರ್ವಾಂಗೀಣ 


ಟಪ್ಪಣಿ : ಕೊರೊನಾ ಸಾಂಕ್ರಾಮಿಕವು ಅಪ್ಪಆಸಿದ ವರ್ಷವು 
ಶಿಶುವಿಹಾರಕ್ಕೆ ಬಹಳ ಕಷ್ಟಕರವಾಗಿದ್ದಿತು. ಈ ಮಾದರಿಯು 
ಹೊರ ಪ್ರಚಂಚದ ಬೆಂಬಲದ ಅಗತ್ಯಗಳಾದ ಅಂದರೆ ಹಣ, 
ಹಾಗೆಯೇ ಜನರು ಮತ್ತು ಸಂಪನ್ಕೂಲಗಳ ವಿಷಯದಲ್ಲಿ, 
ಸರ್ಕಾರ ದಿದ್ದಂಧನಗಳನ್ನು (ಲಾಕ್‌ ಡೌನ್‌) ವಿಧಿಸಿದಾಗ 
ಫೌಂಡೇಷನ್‌ ಮತ್ತು ಶಿಶುವಿಹಾರದ ಚಟುವಟಕೆಗಳು 
ನಿಲುಗಡೆಗೆ ಬಂದುಬಟ್ಟವು. ಬಹಳ ಕ್ಲಿಷ್ಟಕರವಾದ ಈ ದಿನಗಳಲ್ಲ 
ಗ್ರಾಮ ಸಮಿತಿಯು ಸೆಪ್ಟಂಬರ್‌ ೭2೦೭೦ ರಲ್ಲ ಶಿಶುವಿಹಾರವನ್ನು 
ಮುಚ್ಚುವ ನಿರ್ಧಾರ ತೆಗೆದುಕೊಂಡಿತು. 


ಮಾಧುರ್ಯ ಬಾಲನ್‌ ಅವರು ದೃಶ್ಯ ವಿನ್ಯಾಸ, ಸುಗಮಗಾರಿಕೆ ಮತ್ತು ಸಂರಕ್ಷಣೆಯ ಶಿಕ್ಷಣದಲ್ಲ 10 ವರ್ಷಗಳ ಅನುಭವವನ್ನು 
ಹೊಂದಿದ್ದಾರೆ. ನೇಪಾಳದಲ್ಲ ಮತ್ತು ಭಾರತದ ತಮಿಳುನಾಡು. ಕೇರಳ, ಉತ್ತರಾಬಂಡ ಮತ್ತು ಹಿಮಾಚಲ ಪ್ರದೇಶಗಳಲ್ಲ ಇವರು ಕೆಲಸ 
ಮಾಡಿದ್ದಾರೆ. ಅವರು ಮಕ್ಕಳಗೆ ಮತ್ತು ಹಿರಿಯರಿಗೆ ಕಅಸುವ ಪದ್ಧತಿಯಲ್ಲಿ ನಾಟಕ, ಚಲನೆ, ಅನುಭವಾತ್ಮಕ ಕಲಕೆ ಮತ್ತು ಚಿತ್ರಗಳ ಮೂಲಕ 
ಕಥೆ ಹೇಳುವುದು ಅಡಕವಾಗಿವೆ. ಅವರ ಸ್ವಾಧ್ಯಾಯವು ಕಲಕೆಯ ಆವಿರ್ಭಾವದ ಸುತ್ತ ಇದೆ. ಅವರನ್ನು 
balan.madhurya @gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ದನ ಪಿ.ಎಸ್‌. | ಪರಿಶೀಲನೆ: ಲತಾ ಕೆ.ಪಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


